ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾ೦ಕ: 17-03-2021 ಪ್ರಶ್ನೆ ಸಂಖ್ಯೆ: 1211(1445) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಸಿ.ಆರ್‌. ಮನೋಹರ್‌ (ಸ್ಥಳೀಯ ಸಂಸ್ಥೆಗಳ ಕೇತು) 
ಉತ್ತರ ನೀಡಬೇಕಾದ ದಿನಾಂಕ: 17-03-2021 
ಉತ್ತರಿಸುವ ಸಚಿವರು: ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಸಚಿವರು 


ವಿಷಯ: ೫೯೩5 Tಅವ್ಯವಸ್ಥೆ ಕುರಿತ ಮಾಹಿತಿ 


(ಅ) ಕರ್ನಾಟಿಕ ವ್ಯಾಪ್ತಿಯಲ್ಲಿರುವ ಟೋಲ್‌ಗಳಲ್ಲಿ ೯೩5788 ನ್ನು ಎಲ್ಲಾ ವಾಹನಗಳಿಗೆ 
ಕಡ್ಡಾಯಗೊಳಿಸಿದ ನಂತರ ವಿನಾಯಿತಿ ವರ್ಗಕ್ಕೆ ಯಾವ ಮಾನದಂಡದಲ್ಲಿ ವಿನಾಯಿತಿ 
ನೀಡಲಾಗುತ್ತಿದೆ; (ಸಂಪೂರ್ಣ ವಿವರ ನೀಡುವುದು) 


(ಆ) ವಿವಾಯಿತಿ ವರ್ಗದಡಿ ವಿನಾಯಿತಿ ಪಡೆದಾಗಿಯು ಈ ೯೩t ಗಾಅಳವಡಿಕೆಯಿಂದಾಗಿ 
ಖಾತೆಯಲ್ಲಿರುವ ಹಣ ಖಟಾಯಿಸಲಾಗಿದ್ದು, ಹಾಗಿದ್ದಲ್ಲಿ, ವಿನಾಯಿತಿ ವರ್ಗದ 
ಮಾನದಂಡವೇನು; ಸದರಿ ಲೋಪದೋಷಗಳನ್ನು ಸರಿಪಡಿಸಲು ಕೈಗೊಂಡ ಕ್ರಮಗಳೇನು? 
(ಸ್ಪಷ್ಟನೆಯೊಂದಿಗೆ ಅಳವಡಿಸಿಕೊಂಡಿರುವ ನಿಯಮಗಳ ಸಂಪೂರ್ಣ ಮಾಹಿತಿ 
ಒದಗಿಸುವುದು) 


